ಕಲೆಯ ಮೂಲಕ ಕಥೆ ಹೇಳುವುದು 


ಅಬಿಲಾಷಾ ಅವಸ್ಥಿ 


ಕಥೆಗಳು ಮಕ್ಕಳಲ್ಲ ಆಸಕ್ತಿಯನ್ನು ಕೆರಳಸುತ್ತವೆ. ಮಾತ್ರವಲ್ಲದೆ 
ಪಾತ್ರಗಳ ಪ್ರಪಂಚಕ್ಕೆ ಸುಲಭವಾಗಿ ಅವರು ತೆರೆದುಕೊಳ್ಳುವಂತೆ 
ಮಾಡುತ್ತವೆ. ಕಥೆಗಳನ್ನು ಹೇಳಲು ಕಲೆಯನ್ನು ಮಾಧ್ಯಮವಾಗಿ 
ಆರಿಸಿಕೊಂಡಾಗ ಆ ಪ್ರಕ್ರಿಯೆಯನ್ನು ಅದು ಇನ್ನಷ್ಟು ಆಳಕ್ಕೆ 
ಕೊಂಡೋೊಯ್ಯಬಲ್ಲದು ಹಾಗೂ ಕಥೆಯು ದೀರ್ಪ4ವಾಗಿ 
ಮನಸ್ಟಿನಲ್ಲ ಅಚ್ಚಆಕಯದೆ ಉಳಯುವಂತೆ ಮಾಡಬಲ್ಲದು. 
ಏಕೆಂದರೆ ಕಥೆಯ ಮೂಲಕ ನೀಡಿದ ಮಾಹಿತಿಯು ಮಕ್ಕಳನ್ನು 
ತಲುಪುತ್ತವೆ ಮಾತ್ರವಲ್ಲದೆ ಅದು ಸಂವೇದನಾಶೀಲಪೂ 
ಆಗಿರುತ್ತದೆ. ಕಲೆಯ ಮೂಲಕ ಕಥೆ ಹೇಳುವುದರಿಂದ 
ಮಕ್ಕಳನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ಅನೇಕ ದಾರಿಗಳು ಇವೆ. 


ಕಥೆಯನ್ನು ಹೇಳಲು ಮಗುವು ಕಲೆಯನ್ನು ಬಳಸಿದಾಗ 


ಚಿತ್ರ 1ರಲ್ಲ. ಮಗುವು ಚಿತ್ರದ ಮೂಲಕ ಕಥೆಯನ್ನು ಹೇಳಲು 
ಯತ್ನಿಸುತ್ತಿದ್ದಾಕೆ. ಆಕೆಯ ಚಿತ್ರದಲ್ಲ " ಐದು ಬಾಯುಗಳ' 
(ವಿದ್ಯಾರ್ಥಿನಿ ಹೇಳದ ಪದವಿದು) ಪೆನ್ಸಿಲ್‌ ಅನ್ನು ಕಾಣಬಹುದು. 
ಆಕೆಯೇ ನೀಡಿದ ವಿವರಣಿಯ ಪ್ರಕಾರ, ಆಕೆಯ ಪೆನ್ಸಿಲ್‌ ಒಂದು 
ಮರವಂತೆ. ಅದರ ಒಂದು ತುದಿಯು ಮುರಿದರೆ, ಆ ಜಾಗದಲ್ಲ 
ಇನ್ನೊಂದು ತುದಿಯು ಬೆಳೆಯುತ್ತದೆ. ಭಾಷೆಯ ಮೂಲಕ 
ಇದನ್ನು ಸಾಧ್ಯವಾಗಿಸಬಹುದು. ಈ ಕಲಾಕೃತಿಯ ಸುತ್ತ 
ಹೆಣೆಯಲಾದ ಕಥೆಯು ಈ ಹುಡುಗಿಯ ಪ್ರಪಂಚದ ಕುರಿತು 
ಆಳವಾದ ಅರಿವನ್ನು ಮೂಡಿಸಿಕೊಳ್ಳಲು ಬಾಗಿಲನ್ನು 
ತೆರೆಯುತ್ತದೆ. ಪೆನ್ಸಿಲ್‌ ಅನ್ನು ಬಳಸಿ ಆಕೆಯ ಕಥೆಯನ್ನು 
ರಚಿಸಲಾಗಿದೆ. ಆದರೆ ತನ್ನ ಕಲ್ಪನೆಯ ಮೂಲಕ ಆ ಕಥೆಗೆ ಅವಳು 


ಬೇರೆಯದೇ ತಿರುವು 
ಕಲಾಕೃತಿಯಲ್ಲ ಬಳಸಲಾದ ಬೇರೆಬೇರೆ ಬಣ್ಣಗಳು ಆಕೆಯ 
ಕಲ್ಪನೆಯನ್ನು ಕ್ರೋಢೀಕರಿಸಿ ಆಕೆಯ ಭಾವನೆಗಳು ಮತ್ತು 
ಮನೋಭಾವವು ಕಾಗದದಲ್ಲ ಮೂಡುವಂತೆ ಮಾಡುತ್ತವೆ. ಈ 
ಮೂಲಕ ತನ್ನ ಕಲ್ಪನೆಗೆ ಮೂರ್ತ ರೂಪವನ್ನು ನೀಡಿದ್ದಾಳೆ. 


ನೀಡಿದ್ದಾಳೆ. ಇದರೊಂದಿಗೆ, ಈ 


ಕಥೆಯನ್ನು ಹೆಣೆಯಲು ಮಕ್ಕಳಿಗೆ ಸಹಾಯ ಮಾಡಲು 
ಶಿಕ್ಷಕರು ಕಲಾಕೃತಿಯನ್ನು ಬಳಸಿದಾಗ 


ಮಕ್ಕಳು ಕಲೆಯ ಮೂಲಕ ತಮ್ಮ ಕಥೆಗಳನ್ನು 
ವ್ಯಕ್ತಪಡಿಸಿದಾಗ, ಅವರು ಕಥೆಯನ್ನು ನಿರೂಪಿಸಲು 
ಪದಗಳು. ನುಡಿಗಟ್ಟುಗಳು ಮತ್ತು ಪರಿಕಲ್ಪನೆಗಳ ಕುರಿತು 
ಯೋಚಿಸಲು ಪ್ರಾರಂಭಸುತ್ತಾರೆ. ತರಗತಿಯಲ್ಲಿ 
ಕಥೆಯನ್ನು ಹೇಳುವ ಶಿಕ್ಷಕರು. ಠಈಗಾಗಲೇ ಹೊಂದಿರುವ 
ಕಲಾಕೃತಿಯನ್ನು ಬಳಸಿ, ಇದಕ್ಕೆ ಪೂರಕವಾದ 
ಸನ್ನಿವೇಶವನ್ನು ರೂಪಿಸಬಹುದು. ಶಿಕ್ಷಕರು ಒಂದು 
ಕಲಾಕೃತಿಯನ್ನು ತೋರಿಸಿದಾಗ, ಈ ಕೆಳಗಿನ ಪ್ರಶ್ನೆಗಳ 
ಮೂಲಕ ಅವರೇನು ನೋಡುತ್ತಾರೆ ಅಥವಾ ಗ್ರಹಿಸುತ್ತಾರೆ 
ಎಂಬುದನ್ನು ಕೇಳಬಹುದು: ಇಲ್ಲ ಏನು ನಡೆಯುತ್ತಿದೆ? 


ಜನರು ಏನು ಮಾಡುತ್ತಿದ್ದಾರೆ? ಅವರು ಹೇಗೆ 
ಭಾವಿಸುತ್ತಾರೆ? ಚಿತ್ರಗಳು ನಿಮಗೆ ಏನಾದರೂ 
ಹೇಳುತ್ತಿವೆಯೇ? 


ಚಿತ್ರ 1. ವಿದ್ಯಾರ್ಥಿಯು ವಿಶಿಷ್ಟವಾದ ಪೆನ್ಸಿಲ್‌ 
ಒಂದನ್ನು ಕಲ್ಪಿಸಿಕೊಳ್ಳುತ್ತಿರುವುದು 


ಈ ಪ್ರಶ್ನೆಗಳನ್ನು ಕೇಆದಾಗ ಮಕ್ಕಳು ವಿವಿಧ ಸಾಧ್ಯತೆಗಳ 
ಕುರಿತು ಯೋಚಿಸಲು ಆರಂಛಸುತ್ತಾರೆ. ಅವರು ರಚಿಸುವ 
ಕಥೆಗಳಸುತ್ತ ತಾರ್ಕಿಕತೆಯನ್ನು ಹುಡುಕಲು ಅವಕಾಶವಿರುತ್ತದೆ. 
ಮನಸ್ಸಿತಿ, ಅನುಕ್ರಮ, ಕಾಲಕ್ರಮ  ಇತ್ಯಾದಿಗಳತ್ತ ಬೊಟ್ಟು 
ಮಾಡುವ ಪ್ರಶ್ನೆಗಳ ಮೂಲಕ ಈ ತರ್ಕಗಳು ಲಭಸುತ್ತವೆ. ಅಲ್ಲದೆ 
ಈ ಕಲೆಯನ್ನು ಅನೇಕ ರೀತಿಯಲ್ಲ ವ್ಯಾಖ್ಯಾನಿಸುವ 
ಸ್ಥಾತಂತ್ಯವಿರುತ್ತದೆ. ಇಲ್ಲ ಯಾರೂ ಸರಿಯೂ ಅಲ್ಲ, ತಪ್ಪೂ 
ಅಲ್ಲ. ದೊರೆಯುವ ಉತ್ತರವು ಬೇರೆಬೇರೆ ಸಾಧ್ಯತೆಗಳ ಗುಣಕ್ಕೆ 
ಹಾಗೂ ಬೇರೆಬೇರೆ ತಾರ್ಕಿಕತೆಗಳಗೆ ಸರಿಹೊಂದುತ್ತದೆ. ಈ 
ಪ್ರಕ್ರಿಯೆಯಲ್ಲ ಶಿಕ್ಷಕರು ಸಹ ತಮ್ಮ ಅಭಪ್ರಾಯವನ್ನು 
ನೀಡುತ್ತಾರೆ. ಆ ಮೂಲಕ ಇಲ್ಲ ಅವರೂ ಸಹ ಪಾಲ್ಗೊಳ್ಳುತ್ತಾರೆ. 
ಎರಡು, ಮೂರು ಮತ್ತು ನಾಲ್ಗ್ಲನೇ ಚಿತ್ರಗಳು ತರಗತಿಯಲ್ಲ 
ತೋರಿಸಿದ ವಿಮಾನದ ಚಿತ್ರಕ್ಕೆ ಮಕ್ಕಳು ನೀಡಿದ 
ಪ್ರತಿಕ್ರಿಯೆಗಳಾಗಿವೆ. ಈ ಚಿತ್ರವು ಒಂದು ದೊಡ್ಡದಾದ ಮರ, 
ಅನೇಕ ಜನರು. ಪ್ರಾಣಿ. ಪಕ್ಷಿಗಳನ್ನು ಹೊಂದಿದೆ. ಒಂದು 


ವಿಷಯವನ್ನು ಬೇರೆಬೇರೆ ಆಯಾಮಗಳಂ೦ದ ನೋಡಲು 
ಕಥೆಗಳು ನಮಗೆ ಸಹಾಯ ಮಾಡುತ್ತವೆ. ಒಂದು ಕಥೆಯ 
ಜೊತೆಗೆ ನಾವು ಕಲಾಕೃತಿಯನ್ನು ಬಳಸಿದಾಗ ಮತ್ತು ಆ ಕಥೆಗೆ 
ದೃಷ್ಟಿಕೋನಗಳನ್ನು ಪರಿಚಯುಸಿದಾಗ, ನಮ್ಮ ಕಲ್ಪನೆಯನ್ನು 
ವಿವಿಧ ರೀತಿಯಲ್ಲ ಬಳಸುವುದಕ್ಕಾಗಿ ದಾರಿಯೊಂದು 
ತೆರೆದುಕೊಳ್ಳುತ್ತದೆ. ಚಿತ್ರ 1ರಲ್ಲ. ತನ್ನನ್ನು ತಾನು ಮರವಾಗಿ 
ಕಲ್ಪಸಿಕೊಂಡು. ಮಗುವು ಬೇರೆಯೇ ದೃಷ್ಟಿಕೋನವನ್ನು 
ವ್ಯಕ್ತಪಡಿಸಿದೆ. ಈ ವ್ಯಕ್ತೀಕರಣವು ಕಥೆಯನ್ನು ಇನ್ನಷ್ಟು 
ವೈಯಕ್ಷಿಕಗೊಳಸುತ್ತದೆ. ಚಿತ್ರ 2ರಲ್ಲ. ವಿಮಾನವು ಮರದ 
ಮೇಲದ್ದಾಗ ಮರದಲ್ಲ ಮೂಡುವ ಭಾವನೆಗಳನ್ನು ಮಗುವು 
ಉಲ್ಲೇಖಸುತ್ತದೆ. ವಿವಿಧ ವ್ಯಾಖ್ಯಾನಗಳ ಕೂಡುವಿಕೆ ಎನಿಸುವ 
ಕಲಾಕೃತಿಯು ಈ ದೃಷ್ಟಿಕೋನದ ಉದಯಕ್ಕೆ ಅನುವು 
ಮಾಡಿಕೊಡುತ್ತದೆ. ಅಂದರೆ, ವಿವಿಧ ದೃಷ್ಟಿಕೋನಗಳ ಮೂಲಕ 
ಇದನ್ನು ಪರಿಶೋಧಿಸುವಾಗ ಸೃಜನಶೀಲವಾಗಿ ಯೋಚಿಸುವ 
ಅನೇಕ ಅವಕಾಶಗಳು ತೆರೆದುಕೊಳ್ಳುತ್ತವೆ. 


ಚಿತ್ರ 2. "ವಿಮಾನ'ದ ಚಿತ್ರ ಕುರಿತು ವಿದ್ಯಾರ್ಥಿಯ ವ್ಯಾಖ್ಯಾನ 


ಮಕ್ಕಳ ಈ ವ್ಯಾಖ್ಯಾನಗಳು. ಅವರು ತಮ್ಮ ಕಥೆಯಲ್ಲ 
ತರ್ಕವನ್ನು ರೂಪಿಸುತ್ತಿದ್ದಾರೆ ಎಂಬುದನ್ನು ಪ್ರಷ್ಟಪಡಿಸುತ್ತವೆ. ಚತ್ರ 
2, ಕಲಾಕೃತಿಯಲ್ಲ ಇರುವ, ಎಲ್ಲರನ್ನೂ ರಕ್ಷಿಸಲು ಸಹಾಯ 
ಮಾಡಿದ ಮಾನವ-ಕುದುರೆಯ ಪ್ರಾಮುಖ್ಯತೆಯನ್ನು 
ತೋರಿಸುತ್ತದೆ. ಚಿತ್ರ 3ರಲ್ಲ ತೋರಿಸಲಾಗಿರುವ ಕಥೆಯು, ಈ 
ಕಥೆಗೆ ಇನ್ನೊಂದು ಪಾತ್ರವನ್ನು ಸೇರಿಸುತ್ತದೆ. ಹೊಸ ಪಾತ್ರದಲ್ಲಿ 
ಕಾಣಿಸಿಕೊಳ್ಳುವ ಈ ನಾಯಕನು ಕಥೆಯ ಆಯಾಮವನ್ನೇ 
ಬದಲಾಲುಸಿ ಜಡುತ್ತಾನೆ. ಚಿತ್ರ 3ರಲ್ಲ ಗಮನಿಸಲಾಗಿರುವ 
ಇನ್ನೊಂದು ಅಂಶವು. ಚಿತ್ರದ ಸುತ್ತಅನ ಸಣ್ಣಪುಟ್ಟ ಅಂಶಗಳ 


ಮೇಲೆ ಗಮನ ಹರಿಸಿ ಈ ಕಥೆಯ ಲಹರಿಯನ್ನು 
ಮಾರ್ಪಡಿಸುತ್ತದೆ. ನಾಯ ಮತ್ತು ಹಸು ಕುರಿತು 
ಉಲ್ಲೇಖಸಲಾಗಿರುವ ಸೂಕ್ಷ ವಿವರಗಳು ಈ ಕಥೆಗೆ 


ರಹಸ್ಕ್ಯಾತ್ಮಕ ಅಂಶವನ್ನು ಸೇರಿಸುತ್ತವೆ. ಇದು, ಅತ್ಯಂತ ಸಣ್ಣ 
ವಿಚಾರದ ಸುತ್ತಲೂ ಸಂಭಾವ್ಯತೆಯ ರೇಖೆಯನ್ನು ಎಳೆಯುವ 
ಮಗುವಿನ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಎಲ್ಲಾ 
ಪಾತ್ರಗಳನ್ನು ಅದೇ ಗಹನತೆಯಲ್ಲ ಅಧ್ಯಯನ ಮಾಡಿದರೂ. 
ಅವು ಕಥೆಯಲ್ಲ ಮಾರ್ಪಾಡು ಮಾಡಲು ದಾರಿ ಮಾಡಿಕೊಡುತ್ತವೆ 
ಮತ್ತು ಇದರಲ್ಲ ಇತರ ಸಾಧ್ಯತೆಗಳನ್ನು ಕಂಡುಹಿಡಿಯಲು ಒತ್ತು 
ನೀಡುತ್ತವೆ. 


ಸಾಂಸ್ಕೃತಿಕ ಜ್ಞಾನದೊಂದಿಗೆ ಕಥೆಯನ್ನು ಬೆಳೆಸಲು 
ಮಕ್ಕಳು ಕಲೆಯನ್ನು ಬಳಸಿದಾಗ 


ಪಶ್ಚಿಮ ಬಂಗಾಳದ ಪಟ್ಟಚಿತ್ರ ಕಲೆಯಲ್ಲ ರಜಸಿದ. ಎರಡು 
ದೇಹಗಳ ಒಂದು ತಲೆಯನ್ನು ಮಾತ್ರ ಹೊಂದಿರುವ ಹುಅಯ 
ಚಿತ್ರವನ್ನು ಮಕ್ಕಳಗೆ ತೋರಿಸಲಾಯುತು. ಚಿತ್ರ 5ರಲ್ಲ ಮಗುವು 
ಆ ಚಿತ್ರವನ್ನು ವ್ಯಾಖ್ಯಾನಿಸಿ ಅದರ ಸುತ್ತಲೂ ಕಥೆಯನ್ನು 
ಹೆಣೆದಿದೆ. ಅವರು ಹುಅಯನ್ನು ವ್ಯಕ್ತೀಕರಣಗೊಳಸಿದ್ದು, ಅದು 
ತನ್ನದೇ  ಪ್ರತಿಬಂಬದೊಂದಿಗೆ ಹೋರಾಡುವ ಅದರ 
ಹೋರಾಟವನ್ನು ಜಂಬಸಿದ್ದಾರೆ. ಕೆಲವು ಮಕ್ಕಳು ಚಿತ್ರದತ್ತ 
ನೋಡಿ ಹುಲಯ ಮುಖವು ಸೂರ್ಯಕಾಂತಿ ಹೂವಿನ 
ಮಾದರಿಯಲ್ಲ ರೂಪುಗೊಂಡಿದೆ ಅಥವಾ ನಾಅಗೆಯು ಹಲ್ತಿಯ 
ನಾಆಗೆಯಂತಿದೆ ಎಂದು ಭಾವಿಸಿದರು. ತಮ್ಮ ಸಾಂಸ್ಕೃತಿಕ 
ಹಿನ್ನೆಲೆಯನ್ನು ಅವರು ಇಲ್ಲ ಅನ್ಹಯುಸಿದರು. 


ಮಗುವಿನ ಚಿತ್ರ (ಚಿತ್ರ 5) ಹುಲಯ ಚಿತ್ರದಿಂದ ಆಡುಗಳತ್ತ 
ಗಮನವನ್ನು ವರ್ಗಾಯುಸಿತು. ಇದು ಕಲಾಕೃತಿಯಲ್ಲ ಕಾಣುವ 
ಪಾತ್ರದ ಪ್ರಾಮುಖ್ಯತೆಯನ್ನು ಬದಲಾಯುಸಿತು. ಆ ಮೂಲಕ 
ಮಗುವು ಇಲ್ಲ ತನ್ನದೇ ಆದ ಆಯಾಮವನ್ನು ನೀಡುತ್ತದೆ. 
ಆಡನ್ನು ತಿನ್ನುವ ಹುಅಯ ಪ್ರವೃತ್ತಿಯನ್ನು ಇಲ್ಲ ಎತ್ತಿ 
ತೋರಿಸಲಾಯಿತು ಹಾಗೂ ನಾಟಕೀಯ ಮನವರಿಕೆಯ 
ಮೂಲಕ ಇದನ್ನು ಮುನ್ನೆಲೆಗೆ ತರಲಾಲುತು. ಕಥೆಯ 
ಶೀರ್ಷಿಕೆಯು, ಕಥೆಯಲ್ಲ ಈ ಪಾತ್ರಗಳಗೆ ಮಗುವು ನೀಡಿದ 
ಪ್ರಾಮುಖ್ಯತೆಯನ್ನು ಪ್ರತಿಫಅಸುತ್ತದೆ. ಹೀಗೆ ಕಲೆಯು 
ನೆನಪಿಸಿಕೊಳ್ಳುವ ಸಾಧ್ಯತೆಯನ್ನು ಒದಗಿಸುತ್ತದೆ ಮಾತ್ರವಲ್ಲದೆ 


ಕಥೆಯನ್ನು ಹೆಣೆಯುವುದಕ್ಕಾಗಿ ಸಾಂಸ್ಕೃತಿಕ 
ಪೂರ್ವಜ್ಞಾನವನ್ನು ಅಪ್ವಯುಸಲು ಅವಕಾಶ ಮಾಡಿಕೊಡುತ್ತದೆ. 


ಕಥಾ ನಿರೂಪಣೆಯಿಂದ 
ಪ್ರಯೋಜನಗಳು 


ಉಂಟಾಗುವ 


* ಕಲೆಯನ್ನು ಒಂದು ಮಾಧ್ಯಮವಾಗಿ ಬಳಸಿದಾಗ, ಮಕ್ಕಳು 
ತಮ್ಮ ಕಥೆಯನ್ನು ರೂಪಿಸುವುದಕ್ಷಾಗಿ ಬಹುವಾಗಿ ತಾರ್ಕೀಕ 
ಯೋಚನೆಯನ್ನು ನೆಚ್ಚಿಕೊಳ್ಳಬೇಕಾಗುತ್ತದೆ. ಇದು. 
ಅನುಕ್ರಮಗೊಳಸುವ ಕೌಶಲವನ್ನು ವೃದ್ಧಿಸುತ್ತದೆ. 
ಕಲಕೆಯುಂದ ಇದೇ ಫಅತಾಂಶವನ್ನು ನಿರೀಕ್ಷಿಸಲಾಗುತ್ತದೆ. 


* ಕಲೆಯು. ಇನ್ನಷ್ಟು ಕಲ್ಪನಾತೃಕ ಯೋಚನೆಯೊಂದಿಗೆ 
ಪಾತ್ರಗಳು ಅಥವಾ ಸನ್ನಿವೇಶದತ್ತ ನೋಡಲು ಮಕ್ಷಳಗೆ 
ಸಹಾಯ ಮಾಡುತ್ತದೆ. ಏಕೆಂದರೆ ಆ ಕಲಾಕೃತಿಯೊಳಗೆ 
ಸಾಧ್ಯತೆಗಳನ್ನು ನೋಡಲು ಸಾಕಷ್ಟು ಅವಕಾಶವಿರುತ್ತದೆ. 
ಇದು ಮಕ್ಕಳಲ್ಲ ಆಸಕ್ತಿಯನ್ನು ಕೆರಳಸಬಹುದು ಹಾಗೂ ಆ 
ಕಥೆಯನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡಬಹುದು. 


* ಮಗುವು ತನ್ನ ಕಥೆಯನ್ನು ಕಲಾಕೃತಿಯ ಮೂಲಕ 
ವ್ಯಕ್ತಪಡಿಸಿದಾಗ, ಅದಕ್ಕೊಂದು ದೃಷ್ಟಿಕೋನವನ್ನು ನೀಡುವ 
ಸಂದರ್ಭದಲ್ಲ ಭಾಷೆಯು ಪೂರಕ ಪಾತ್ರವನ್ನು ವಹಿಸುತ್ತದೆ. 
ಹೀಗಾಗಿ ಇದು ಹೆಚ್ಚು ಅರ್ಥಪೂರ್ಣ ಹಾಗೂ 
ಆಸಕ್ತಿಕರವಾಗಿ ಮೂಡಿ ಬರುತ್ತದೆ. 


* ಮಕ್ಕಳು ಕಲಾಕೃತಿಯ ಸೂಚಕಗಳಾದ ಬಣ್ಣ. ತಂತ್ರ, 
ಮನೋಟಚತ್ತವನ್ನು ರೂಪಿಸಲು ಬಳಸಿದ ಅಭವ್ಯಕ್ತಿ. ಧ್ವನಿ. 
ಅನುಕ್ರಮ ಮತ್ತು ಕಥೆಯ ಸನ್ನಿವೇಶ ಇತ್ಯಾದಿಗಳನ್ನು 
ಬಳಸುವುದರಿಂದ 
ಸ್ಹುಟವಾಗುತ್ತದೆ. 


ಊಹೆಯ ಕೌಶಲವು ಇನ್ನುಷ್ಟು 


y PE a — Me 
bh SF y 


ಚಿತ್ರ 3. "ವಿಮಾನ'ದ ಕಲಾಕೃತಿಯನ್ನು ಕುರಿತು ಇನ್ನೊಬ್ಬ 
ವಿದ್ಯಾರ್ಥಿ ಬರೆದ ಕಥೆ. 


ಚಿತ್ರ 5. ತರಗತಿಯಲ್ಲಿ ತೋರಿಸಲಾದ 'ಹುಲಿ'ಯ ಚಿತ್ರದ ಕುರಿತು ವಿದ್ಯಾರ್ಥಿಯೋರ್ವ ಬರೆದ ಕಥೆ 


ತರಗತಿಯಲ್ಲಿ ಕಲಾಕೃತಿಯನ್ನು ಬಳಸುವುದು 


ಶಿಕ್ಷಕರು ಈ ಉದ್ದೇಶಗಳನ್ನು ಗಮನದಲ್ಲಟ್ಟುಕೊಳ್ಳಬೇಕು: 


ಎ. ಕಲಾಕೃತಿಯನ್ನು ಬಳಸುವಾಗ ಕಥೆಯ ವಿವಿಧ 
ಅಂಶಗಳಾದ ತರ್ಕ, ವೂವಸೆ. ಸಂಸತಿ, ದುಷಿಕೋನ, 
ನಥ ಕ್ರ ಟ್ಟ 
ಪಾತ್ರಗಳು ಮತ್ತು ಕಥಾವಸ್ತುವಿನ ಮೇಲೆ ಅದನ್ನು 
ಹೆಣೆಯಬಹುದು. 


ಬ. ಕಲಾಕೃತಿಯನ್ನು ವ್ಯಾಖ್ಯಾನಿಸಲು ಭಾಷೆಯನ್ನು ಬಳಸುವ 
ಅಗತ್ಯವಿರುತ್ತದೆ. ಕಲಾಕೃತಿಯ ಮೂಲಕ ಕಥೆಯನ್ನು 
ಕಲಸಿದಾಗ ವೈವಿಧ್ಯಮಯ ಊಹೆಗೆ ಅವಕಾಶಗಳು 
ವೃದ್ಧಿಸುತ್ತವೆ. ಮಕ್ಕಳು ಒಂದು ಚಿತ್ರಕಲೆಯನ್ನು 
ನೋಡಿದಾಗ, ಆ ಕಲಾಕೃತಿಯಲ್ಲ ಕಾಣುವ ವಿವಿಧ 
ಅಂಶಗಳನ್ನು ಪರಿಶೀಲಸಿ ಅವರು ತರ್ಕವನ್ನು 
ರೂಪಿಸಬಹುದು. ಕೆಲವು ಸಾಧ್ಯತೆಗಳನ್ನು 
ಪ್ರಸ್ಲುತಪಡಿಸಬಹುದು ಮತ್ತು ಅವರ ತಾರ್ಕಿಕ 
ವಿವರಣೆಯನ್ನು ಚರ್ಚಿಸಬಹುದು. ತರಗತಿಯಲ್ಲ 
ಕಲಾಕೃತಿಯ ಕಥೆಯ ಕುರಿತು ಅಭ್ಯಾಸ ನಡೆಸಲು 
ಪ್ರಾರಂಭಸಿದಾಗ ಸಾಧ್ಯತೆಗಳಗೆ ಮಿತಿ ಇರುವುದಿಲ್ಲ. 


ಮುಂದಿನ ಹಂತದಲ್ಪ 
ಬಳಸಿಕೊಂಡು ಮಕ್ಕಳು 
ಅಭವೃದ್ಧಿಪಡಿಸಬಹುದು. ಅವರು ಇದಕಾಗಿ ಹೆಸರುಗಳು, 
ಬಣ್ಣಗಳು ಇತ್ಯಾದಿ ಸೇರಿದಂತೆ ಶಬ್ಧ ಭಂಡಾರವನ್ನು 
ಹೊಂದಿರುವ ಅಗತ್ಯವಿದೆ. ಭಾಷಾ ಕಅಕೆಯ ಉದ್ದೇಶವನ್ನು 
ಈಡೇರಿಸುವುದಕ್ಕಾಗಿ ಇದಕ್ಕೆ ವಾಕ್ಯದ ಮಾದರಿಯನ್ನು 
ಪರಿಚಯುಸಬಹುದು. ಉದಾಹರಣೆಗೆ: ಅಲ್ಲ ಇತ್ತು. 
ಮುಂದಿನ ಹಂತಕ್ಷೆ ಹೋಗುವಾಗ, ಈ ಕೆಳಗೆ ನೀಡಿರುವ 
ಪ್ರಶ್ನೆಗಳಗೆ ಉತ್ತರಿಸುವ ಮೂಲಕ ಕಲಾಕೃತಿಯ ಕುರಿತು 
ಕಥೆಯನ್ನು ಬರೆಯುವುದಕ್ಕಾಗಿ ಒಂದು ಚೌಕಟ್ಟನ್ನು ಅವರಿಗೆ 
ನೀಡಬಹುದು: 


ಕಲಾಕೃತಿಯನ್ನು 
ತಮ್ಮದೇ ಆದ 


ಪ್ರೇರಣೆಯಾಗಿ 
ಕಥೆಯನ್ನು 


ಕೃತಜ್ಞತೆಗಳು 


ಕಥೆಯಲ್ಪ್ಲರುವ ಭಾವನೆ ಯಾವುದು? 

ಇದರ ಕಾಲಾನುಕ್ರಮ ಯಾವುದು? 

ಇದರಲ್ಲ ಎಷ್ಟು ಪಾತ್ರಗಳವೆ? ಅವುಗಳಗೆ ಹೆಸರುಗಳವೆಯೇ? 
ಆ ಪಾತ್ರಗಳ ಗುಣಲಕ್ಷಣಗಳೇನು? 

ಕಥೆಯು ಎಲ್ಲ ನಡೆಯುತ್ತಿದೆ? 

ಇ. ಕಥೆಯಲ್ಲ ಸಂಘರ್ಷವಿದೆಯೇ? ಅದನ್ನು ಹೇಗೆ 
ಬಗೆಹರಿಸಲಾಲಯುತು? ಅವರು ಈ ಕುರಿತು ಬರೆದ ನಂತರ 
ಅದನ್ನು ಚಿತ್ರಗಕ ರೂಪದಲ್ಲ ಪ್ರತಿನಿಧಿಸಲು ಅವರನ್ನು 
ಕೇಳಬಹುದು. ಅವರು ಮಾಡುವ ಕಲಾತ್ಮಕ ಆಯ್ದೆಯು. 
ಅವರು ಪ್ರಚುರಪಡಿಸಲು ಯತ್ನಿಸುವ ಅಂಶಗಳನ್ನು 
ನಿರೂಪಿಸುತ್ತದೆ. ಉದಾಹರಣೆಗೆ, ಅವರು ಒಂದು ಕೋಪಿಷ್ಟ 
ಆಮೆಯನ್ನು ತೋರಿಸಿದರೆ, ಅವರು ಆ ರೀತಿಯಲ್ಲ 
ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಅದೇ ರೀತಿ, ಅವರು 
ಆರಿಸುವ ಬಣ್ಣಗಳು. ಕಥೆಯ ಕುರಿತು ಅವರು ಬರೆದ ಶೈಲಗೆ 
ಹೆಚ್ಚುವರಿ ಆಯಾಮವನ್ನು ನೀಡುತ್ತವೆ. 


[a 


® 


ಉಪಸಂಹಾರ 


ಒಲ್ದಾರೆಯಾಗಿ, ಕಥೆಯನ್ನು ನಿರೂಪಿಸಲು ನಾವು ಕಲೆಯನ್ನು 
ಬಳಸಿದಾಗ ಇದು ಮೌಜಕ ಕಥೆಯ ಪ್ರಾತಿನಿಧಿತ್ತದ ಮೂಲಕ 
ವಿದ್ಯಾರ್ಥಿಗಳ ಮನಸ್ಸಿನಲ್ಲ, ಅದರಲ್ಲೂ ಚೆನ್ನಾಗಿ ಕಅಯುವ 
ವಿದ್ಯಾರ್ಥಿಗಳ ಮನಸ್ಟಿನಲ್ಲ ಅಚ್ಛ್ಚಆಯದ ಪ್ರಭಾವವನ್ನು 
ಜೀರುತ್ತದೆ. ಕಲೆಯ ಬಳಕೆಯು, ಸಾಧ್ಯತೆಗಳಗೆ ಸಾಕಷ್ಟು 
ಅವಕಾಶವನ್ನು ನೀಡುತ್ತದೆ ಮಾತ್ರವಲ್ಲದೆ ಯೋಚನೆಗಳನ್ನು 
ಆಧರಿಸುವುದಕ್ಲಾಗಿ  ಸಾಂಪ್ರದಾಯಿಕವಲ್ಲದ ತರ್ಕವನ್ನು 
ರೂಪಿಸಲು ಅವಕಾಶ ಮಾಡಿ ಕೊಡುತ್ತದೆ. ಕಲೆಯು 
ಸಂಸ್ಕೃತಿಯನ್ನು ಪ್ರತಿನಿಧಿಸುವುದರಿಂದ ಮಕ್ಕಳು ಬಹು- 
ಸಾಂಸ್ಕೃತಿಕತೆಯ ಕುರಿತು ಕಅಯುತ್ತಾರೆ ಹಾಗೂ ತಮ್ಮದೇ ಆದ 
ಸಾಂಸ್ಕೃತಿಕ ವ್ಯಾಖ್ಯಾನವನ್ನು ಕಲಾಕೃತಿಗೆ ಅನ್ವಯುಸುತ್ತಾರೆ. 


ಲೇಖಕಿಯು. ಈ ಬರಹಕ್ಕಾಗಿ ತಮ್ಮ ವಿದ್ಯಾರ್ಥಿಗಳ ಕಲಾಕೃತಿಯನ್ನು ನೀಡಿದ ಹೇಮಾ ಪಾಂಡೆ (ಸರ್ಕಾರಿ ಪ್ರಾಥಮಿಕ ಶಾಲೆ, ಸೈಮ್ದರ್‌) ಮತ್ತು ಪೂನಮ್ದಾ 
(ಸರ್ಕಾರಿ ಪ್ರಾಥಮಿಕ ಶಾಲೆ, ಅರೋರಾ) ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಸಲು ಬಯಸುತ್ತಾರೆ. 


ಅಭಿಲಾಷಾ ಅವಸ್ಥಿ ಅವರು ಉತ್ತರಾಖಂಡ ರಾಜ್ಯದ ಅಲ್ಕೋರಾದಲ್ಲ ಅಜೀಂ ಪ್ರೇಮ್ದಿ ಫೌಂಡೇಷನ್ನ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. 
ಅವರು ಜತ್ರ ಬಡಿಸುವುದು. ಓದುವುದು ಮತ್ತು ಪ್ರವಾಸವನ್ನು ಇಷ್ಟಪಡುತ್ತಾರೆ. ಕಲೆಯನ್ನು ಪರಿಶೋಧಿಸುವುದು ಅವರ ಆಸಕ್ತಿಯ 
ವಿಷಯವಾಗಿದೆ. ಅವರನ್ನು ೩bhilasha.awasthi@azimpremjifoundation.0rg ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


